ತಡವಾದ ಬೆಳವಣಿಗೆಯನು ಆರಂಭಿಕ ಹಂತ 


ಬಿ 
ಗುರುತಿಸುವಲ್ಲಿ ಶಿಕ್ಷಕರ ಪಾತ 


Re 
ಕಿನ್ನರಿ ಪಾಂಡ್ಯ 


ಪ್ರಕರಣ -1 

ರಮಾ' ಎರಡೂವರೆ ವರ್ಷದ ಹುಡುಗಿ. ಮೂವರು ಮಕ್ಕಳಲ್ಲ 
ಎರಡನೆಯವಳು. ಅವಳ ತಂದೆತಾಯು ಬೆಂಗಳೂರಿನ 
ಹೊರವಲಯದಲ್ಪ್ಲರುವ ಕೃಷಿ ಭೂಮಿಯಲ್ಲ ತರಕಾರಿಗಳನ್ನು 
ಬೆಳೆಯುತ್ತಾರೆ. ಅವಳನ್ನು ಮತ್ತು ಅವಕ ಅಕ್ಕನನ್ನು 
ಸಮೀಪದಲ್ಲಯೇ ಇರುವ ಪಯರ್ಶಾಯ ಶಿಕ್ಷಣ ನೀಡುವ 
ಶಾಲೆಯೊಂದಕ್ಕೆ ಸೇರಿಸಿದರು. ಶ್ರವಣ ಶಕ್ತಿಗೆ ಸಂಬಂಧಿಸಿದಂತೆ 
ರಮಾ ಏನೋ ತೊಂದರೆ ಅನುಭವಿಸುತ್ತಿದ್ದಾಳೆ ಎಂಬುದು ಅವರಿಗೆ 
ಅರಿವಾಗತೊಡಗಿತ್ತು. ಆದರೂ ಉಳದೆಲ್ಲ ಮಕ್ಕಳಂತೆ ಅವಳು 
ಬೆಳೆಯಬೇಕು ಎಂಬುದು ಅವರ ಆಶಯ. ಮೌಣಕ ಭಾಷೆಯನ್ನು 
(Oral language) ಸಾಮಾನ್ಯ ಗತಿಗಿಂತಲೂ ಸ್ವಲ್ಲ ನಿಧಾನವಾಗಿ 
ಕಅಯುವ ಮಕ್ಕಳಲ್ಲ ಅವಳೂ ಒಬ್ಬಳು ಎಂದು ಅವರು ನಂಜದ್ಧರು. 
ವಯಸ್ಸರು ಮತ್ತು ಮಕ್ಕಳ ನಡುವೆ ಮಾತುಕತೆಗಳು ಅತ್ಯಂತ 
ಕಡಿಮೆ ನಡೆಯುವ ಅಥವಾ ನಡೆಯುವುದೇ ಇಲ್ಲ ಎನ್ನಬಹುದಾದ 
ಸಂಸ್ಥೃತಿಯೊ೦ಂದನ್ನು ರಮಾಳ ಕುಟುಂಬವು ಪ್ರತಿನಿಧಿಸುತ್ತದೆ. 
ಮಾತುಕತೆಗಳು ನಡೆದರೂ ಅವು ಹೆಚ್ಚನ ವೇಜೆ ಉದ್ದೇಶ ಸಾಧಕ 
ಹಸ್ಟರೂಪದವು. 


ರಮಾ ಶಾಲೆಗೆ ಹೋಗಲು ಆರಂಭಸಿದ ಮೇಲೆ, ಹತ್ತಿರದ ಅಥವಾ 
ದೂರದ ಯಾವುದೇ ಶ|್ಧಕ್ಕೆ ಅವಳು ಪ್ರತಿಕ್ರಿಯುಸುವುದಿಲ್ಲ 
ಎನ್ನುವುದು ಶಿಕ್ಷಕರಿಗೆ ಮನದಟ್ದಾಯುತು. ಅವಳ ಮುಖದಲ್ಲ ಯಾವ 
ಅಭಿವ್ಯಕ್ತಿಯೂ ಇರುತ್ತಿರಲಲ್ಲ. ಸಾಕಷ್ಟು ಗಮನಿಸಿದ ನಂತರ ಹಾಗೂ 
ಪ್ರಾಥಮಿಕ ತಪಾಸಣಿಯ ಬಳಕ, ರಮಾಳಗೆ 'ಸಂಪೂರ್ಣ ಶ್ರವಣ 
ಶಕ್ತಿನಷ್ಟ'ದ ("Total hearing loss) ಸಮಸ್ಯೆ ಇದೆ ಎನ್ನುವುದನ್ನು 
ಶಿಕ್ಷಕರು ತಿಆದುಕೊಂಡರು ಹಾಗಿದ್ದಲ್ಲ ಅವಳು ಮಾತನಾಡುತ್ತಿರಅಲ್ಲ 
ಅಥವಾ ಸ್ಹಂದನೆ, ಪ್ರತಿಕ್ರಿಯೆಗಳನ್ನು ನೀಡುತ್ತಿರಅಲ್ಲ ಎನ್ನುವುದರಲ್ಲ 
ಯಾವ ಆಶಪ್ಪಂಶುವೂ ಇರಲಅಲ್ಲ. ಪಾಲಕ/ಪೋಷಕರ 
ಸಮುದಾಯದಲ್ಲದ್ದ ವೈದ್ಯರ ಸಹಾಯದಿಂದ, ಶಸ್ತ್ರಚಿಕಿತ್ಸೆಯ 
ಮೂಲಕ ಶ್ರವಣ ಸಾಧನ ಅಳವಡಿಕೆ (Cochlear implant) 
ಮಾಡಿದರೆ ಅವಳು ಭಾಗಶಃ ಶ್ರವಣ ಶಕ್ತಿಯನ್ನು ಪಡೆದು- 
ಕೊಳ್ಳಬಹುದು ಮತ್ತು ನಿದಾನವಾಗಿ ಮಾತನಾಡಲೂ 
ಸಾಧ್ಯವಾಗಬಹುದು ಎಂಬುದನ್ನು ಅವರು ಕಂಡುಕೊಂಡರು. ಅವಳ 
ಪಾಲಕರಿಗೆ ತಮ್ಮ ಆರ್ಥಿಕ ಸ್ಥಿತಿಗತಿಯ ಹಿನ್ನೆಲೆಯಲ್ಲ ಈ ಚಿಕಿತ್ಸೆಯ 
ವೆಚ್ಚವನ್ನು ಭರಿಸಲು ಆಗುತ್ತಿರಲಲ್ಲ. ಶಿಕ್ಷಕರ ಗುಂಪುಗಳ 
ಕ್ರಿಯಾಶೀಲ ಒಳಗೊಳ್ಳುವಿಕೆಯುಂದಾಗಿ ಸಾಮಾಜಕ ಮಾಧ್ಯಮ 
ಜಾಲ ಮತ್ತು ಅಂತರ್ಜಾಲ ವೇದಿಕೆಯ ಮೂಲಕ ಚಂದಾ ಎತ್ತಿ 


(Crowdsourcing) ಅವಳ ಚಿಕಿತ್ಸೆಗಾಗಿ 6 ಲಕ್ಷ ರೂಪಾಲಯುಗಳನ್ನು 
ಒಟ್ಟುಗೂಡಿಸುವಲ್ಲ ಯಶಸ್ವಿಯಾದರು. ಕಾಕ್ಷಿಂಶುರ್‌ 
ಜೋಡಣಿೆಯಾಗಿ ಒಂದು ವರ್ಷದ ನಂತರ, ಇಂದು ರಮಾ. ಅವಳ 
ಹೆಸರು ಹೇಳ ಕರೆದರೆ ಸ್ಪಂದಿಸುತ್ತಾಳೆ. ಕೆಲವು ಪದಗಳನ್ನು 
ಉಚ್ಚರಿಸುತ್ತಾಕೆ ಹಾಗೂ ತನ್ನ ಸುತ್ತಅನ ಪರಿಸರವನ್ನು ಹೆಚ್ಚು 
ಅರ್ಥಮಾಡಿಕೊಳ್ಳಲು ಆರಂಭಿಸಿದ್ದಾಳೆ. ನಿಯತ ವಾಕ್‌ 


ಚಿಕಿತ್ಸೆಬಂದಾ೧ಿ (Speech therapy routines) ಅವಳಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಶಬ್ದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಸಾಧ್ಯವಾಗಿದೆ ಎಂದು ಅವಳ 
ಶಿಕ್ಷಕರು ಹೇಳುತ್ತಾರೆ. ಆದರೆ ಈ ಕಠಿಣ ದಿನಚರಿಯನ್ನು 
ನಿರಂತರವಾಗಿ ಪಾಅಸುವುದು ಮತ್ತು ಮನೆಯಲ್ಪ್ಲಯೂ ಕೂಡ 
ಅವಳು ಮೌಬಕ ಭಾಷೆಯ (Verbal Language) ಸಮೃದ್ಧತೆಗೆ 
ತೆರೆದುಕೊಳ್ಳುವಂತೆ ಮಾಡುವುದು ತಮ್ಮೆದುರಿಗಿರುವ ಸವಾಲು 
ಎಂಬುದು ಅವರ ಅಭಿಪ್ರಾಯ. 


ಪ್ರಕರಣ -2 

ಈಣ ೭4 ವರ್ಷದ ಆಶಾ'ಕ ಕುರಿತು. ಈಕೆ ವಡೋದರಾ ನಗರದ 
ಹೊರವಲಯದಲ್ಲನ ಹಳ್ಳಯೊಂದರಲ್ಲ ವಾಸಿಸುತ್ತಿರುವ ಕೃಷಿ- 
ಕುಟುಂಬದ ನಾಲ್ವರು ಮಕ್ಕಕಲ್ಲ ಎಲ್ಲರಿಗಿಂತ ಹಿರಿಯವಳು. 
2೦೦4ರಲ್ಪ ನಾನು ಅವಳನ್ನು ಮೊದಲ ಬಾರಿಗೆ ನೋಡಿದಾಗ ೨ 
ವರ್ಷದ ಹುಡುಗಿಯಾಗಿದ್ದಳು. ತೊಟ್ಟಿಲಲ್ಲಿ ಮಲಗಿಯೇ ಇದ್ದ. 
ಹೆಚ್ಚೆಂದರೆ ಒಂದೂವರೆ ಅಡಿಯಷ್ಟು ಎತ್ತರವಿದ್ದ. ಇಡೀ ದಿನಕ್ಕೆ ಅರ್ಧ 
ಚಪಾತಿಯಷ್ಟು ಆಹಾರವನ್ನು ಮಾತ್ರ ಸೇವಿಸುತ್ತಿದ್ದ. ತನ್ನ ಸುತ್ತಲೂ 
ನೊಣಗಳು ಮುತ್ತಿಕೊಂಡಿದ್ದು ನಾಅಗೆ ಮುಂಚಾಚಿಕೊಂಡಿದ್ದ 
ಅವಳನ್ನು ಮನೆಯ ಸದಸ್ಯರು ‘ಹುಚ್ಣ' (Mentally retarded- 
ಬುದ್ಧಿಮಾಂದ್ಯ) ಎಂದು ಪರಿಗಣಿಸಲ್ಪಟ್ಟದ್ದಳು. ಅವಳಗೆ ಸದ್ದನ್ನು 
ಹೊರಡಿಸಲು. ಜನರನ್ನು ಗುರುತಿಸಲು ಸಾಧ್ಯವಾಗುತ್ತಿತ್ತು, 
ಸುತ್ತಮುತ್ತಅನ ಆಗು ಹೋಗುಗಳ ಅರಿವಿತ್ತು. ಆದರೆ ಯಾವುದೇ 
ದೈಹಿಕ ಚಟುವಟಕೆಗಳನ್ನು ಮಾಡಲು ಆಗುತ್ತಿರಅಲ್ಲ. ಸಾಮಾಜಕ 
ಸುರಕ್ಷಾ ಇಲಾಖೆಯ ಕಾರ್ಯಗಳು ಹಾಗೂ ಬಡವರು ಮತ್ತು 
ಮಕ್ಷಳಗಾಗಿ ಇರುವ ಇನ್ನಿತರ ಕಲ್ಯಾಣ ಸೇವಾ ಸೌಲಭ್ಯಗಳನ್ನು 
ಅಧ್ಯಯನ ಮಾಡಿದ ನಾನು. ಅವಳಗೆ ಮಾಸಿಕ ರೂ.೭2೦೦ ಪರಿಹಾರ 
ಧನವು ಲಭ್ಯವಾಗಬೇಕು ಎಂದುಕೊಂಡೆ. ಅವಳನ್ನು ಸಾಮಾಜಕ 
ಸುರಕ್ಷಾ ಕಚೇರಿಗೆ ಕರೆದೊಯ್ಯುವಂತೆ ಅವಳ ಅಜ್ಜಿಯ 
ಮನಪೊಲಸಿದೆ. ಪರಿಹಾರವನ್ನು ಪಡೆಯುವುದಕ್ಷಾಗಿ ಅವಳಗೆ 
ಗಂಭೀರ ಪ್ರರೂಪದ ವೈಕಲ್ಯವಿರುವುದನ್ನು ದೃಢೀಕರಿಸುವ 


ಪ್ರಮಾಣಪತ್ರವೊಂದನ್ನು ವೈದ್ಯರಿಂದ ಫಡೆಲೇಕಾಗಿತು. ಈ 
ಪ್ರಮಾಣ ಪತ್ರವನ್ನು ಪಡೆಯುವ ಉದ್ದೇಶದಿಂದ ಮನಶ್ನಾಸ್ತಜ್ಞರು 
ಮತ್ತು ಆ ಬಳಕ ಸಾರ್ವಜನಿಕ ಆಸ್ಪತ್ರೆಯೊಂದರಲ್ಲ ಮಕ್ಷಳ 
ವೈದ್ಯರೊಬ್ಬರ ಆಕಸ್ಕಿಕ ಭೇಟಯು ಆಶಾಆಗೆ ಸಂಪೂರ್ಣ ಹೊಸ 
ಜೀವನವನ್ನೇ ದಯಪಾಲಅಸಿತು. ಅವಳು ಕ್ರೆಟನಿಸಂ (Cretinism) 
ಎಂಬ ತೀವ್ರಪ್ಪರೂಪದ ತೊಂದರೆಯಿಂದ ಬಳಲುತ್ತಿದ್ದಾಳೆ ಎಂಬುದು 
ತಿಆದುಬಂದಿತು. ಇದರಲ ಅಯೋಡಿನ್‌ ಕೊರತೆಯ ಲಕ್ಷಣಗಳು 
ಜನ್ಯಜಾತವಾಗಿರುತ್ತವೆ (Congenital Hypothyroidism). 
'ಅಯೋಡಿನ್‌ ರಸದೂತಗಳ ಜನ್ಯಜಾತ ಕೊರತೆ'ಯ ಸಮಸ್ಯೆಗೆ 


(Congenital iodine deficiency syndrome) ಕಿತ್ತೆ ದೊರಕಿರದ 
ಕಾರಣ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಳು ತೀವ್ರ 
ಸ್ವರೂಪದಲ್ಲ ಕುಂಠಿತಗೊಂಡಿರುತ್ತವೆ. ಇದು ಸಾಧಾರಣವಾಗಿ 


ತಾಯಿಯಲ್ಲರುವ ಹೈಪೋಥ್ಯೆರಾಡಿಸ೦'ನಿಂದಲೇ (Maternal 
hypothyroidism) W೦ಬಾಗಿರುತ್ತದೆ. 


ಅವಳ ಪ್ರಕರಣವು ಕಣ್ಣುತೆರೆಸುವಂ೦ತಹದ್ದಾಗಿದ್ದು, ಸ್ಥಳೀಯ 
ವೈದ್ಯಕೀಯ ಮಹಾವಿದ್ಯಾಲಯವು ಈ ಕುರಿತು ಅಧ್ಯಯನ 
ಕೈಗೊಳ್ಳಲು ಕಾರಣವಾಲುತು. ದೀರ್ಷವಾದ ಕತೆಯನ್ನು 
ಚುಟುಕಾಗಿ ಹೇಳಬೇಕೆಂದರೆ, 10 ಮಿ.ಗ್ರಾಂ. ಥೈರಾಯುಡನ್ನು 
ನೀಡುವಂತಹ ಚಿಕಿತ್ಸೆಯು ಅವಳ ಚಯಾಪಚಯ ಕ್ರಿಯೆ, ಹಸಿವು 
ಹಾಗೂ ಬೆಳವಣಿಗೆಯ ಹಂತಗಳಲ್ಪ ಗಮನಾರ್ಹ 
ಬದಲಾವಣೆಗಳನ್ನು ತಂದಿತು. ಆಶಾ ಎತ್ತರಕ್ಷೆ ಬೆಳೆದಳು. 
ಮಾತನಾಡಲು ಆರಂಭಸಿದಳು. ಅವಳ ಭಾಷೆಯೂ ಬೆಳೆಯುತು. 
ಕಾಲಕ್ರಮೇಣ ಅವಳು ತನ್ನ ಕಾಳಜಂಯನ್ನು ತಾನೇ 
ತೆಗೆದುಕೊಳ್ಳುವಷ್ಟು ಪ್ರತಂತ್ರಕಾದಳಕು. 13ನೆಯ ವಯಸ್ಸಿನಲ್ಲ. 4 
ವರ್ಷದ ತನ್ನ ತಮ್ಮನೊಡನೆ ಅಂಗನವಾಡಿ ಕೇಂದ್ರಕ್ಕೆ ಹೋಗಲು 
ಆರಂಭನಸಿದಳು. ಶಠಗ ಅವಳು ಬಹುಶಃ ಶಾಲಾ ಶಿಕ್ಷಣವನ್ನು 
ಪೂರ್ಣಗೊಳಸಿ.  ವಯಸ್ಥಳಾಗಿ ಸ್ವತಂತ್ರ ಬದುಕನ್ನು 
ಬದುಕುತ್ತಿರಬೇಕು. 


ಹನ್ನೊಂದು ವರ್ಷಗಳ ಕಾಲ ಆಶಾ, 'ಗುರುತಿಸುವಿಕೆಯ' 


(Identification) ಭಾರೀ ಕೊರತೆಯಿಂದಾಗಿ ಅವಳಂತೆಯೇ 
ನಲುಗುವ ಇನ್ನಿತರ ಪ್ರಕರಣಗಳ ಹಾಗೆ ಮೂಲಭೂತ 
ಅಗತ್ಯಗಳಾದ ಆರೋಗ್ಯಸೇವೆ, ಪೌಷ್ಟಿಕಾಂಶ, ಪ್ರೋತ್ಸಾಹ. 
ಬೆಂಬಲಗಳಂ೦ದ ವಂಚಿತಳಾಗಿದ್ದಕು. ಸನಿಹದಲ್ಲಯೇ ಶಾಲೆ, 
ಅಂಗನವಾಡಿ ಕೇಂದ್ರ ಮತ್ತು ಗ್ರಾಮೀಣ ಆರೋಗ್ಯ ಕೇಂದ್ರಗಳು 
ಇದ್ದಾಗಲೂ ಹೀಗಾಲುತು. ಅಂದಹಾಗೆ, ಅವಳು ಬದುಕ ಉಜ೪ದಳು 
ಎನ್ನುವುದೇ ನನಗೆ ಮುಖ್ಯವಾದ ಸಂಗತಿಯಾಗಿತ್ತು! 


ಆಶಾಳ ಕತೆಯು ಇಂತಹ ಅದೆಷ್ಟೋ ಕತೆಗಕ್ಲ ಕೇವಲ ಒಂದು 
ಅಷ್ಟೇ. ಆಶಾಳ ಪ್ರಕರಣವು ಹನ್ನೊಂದು ವರ್ಷಗಳಷ್ಟು 
ಹಳೆಯದಾದರೂ, ಘೇಗಲೂ ನನಗೆ ಆರೋಗ್ಯವಂತ 
ಮಗುವೊಂದರ ಬೆಳವಣಿಗೆಯಲ್ಲ ಪರಿಣಾಮ ಚೀರುವ ಅದರ 
ಸುತ್ತಅನ ಪರಿಸರದ ಅನೇಕಾನೇಕ ಅಂಶಗಳ ಬಣ್ಣೆ ಬೆರಗಾಗುತ್ತದೆ. 
ಆಶಾಳ ಸೂಕ್ಷ್ಕ-ಪರಿಸರದಲ್ಲದ್ದ ಪ್ರಮುಖ ವ್ಯಕ್ತಿಗಳು ಅವಳ ಅಜ್ಜಿ, 
ತಂದೆ ತಾಯು ಹಾಗೂ ಸಮುದಾಯ ಅವಳು ಬದುಕುಳಯುವಂತೆ 
ನೋಡಿಕೊಂಡಿದ್ದರು. ತಮಗೆ ಸಾಧ್ಯವಾದಷ್ಟು ಕಾಳಜಿ 
ವಹಿಸಿದ್ದರು. ಅವಳು ಗುಣಮುಖಳಾಗುವ ಸಾಧ್ಯತೆಯುದೆ ಎಂದು 
ತಿಆದಾಗ ಅದಕ್ಕೆ ಪೂರ್ವಭಾವಿಯಾಗಿ ಆರೋಗ್ಯ ವೃತ್ತಿಯಲ್ಲರು- 
ವವರಿಂದ ಮಾರ್ಗದರ್ಶನ ಪಡೆದರು. ಅವಳು ಅಂಗನವಾಡಿ ಕೇಂದ್ರ 
ಮತ್ತು ಶಾಲೆಗೆ ಹೋಗುವಂತೆ ಹಾಗೂ ಸ್ವತಂತ್ರವಾಗಿ ತನ್ನ 
ಬದುಕನ್ನು ತಾನು ನಿಭಾಲುಸುವಂತೆ, ಸಾಮಾಜಕ 
ತರಬೇತಿಯನ್ನೂ ಪಡೆಯುವಂತೆ ನೋಡಿಕೊಂಡರು. ಮೇಲಅನ 
ಎರಡೂ ಉದಾಹರಣಿಗಳು, ಮಗುಪೊಂದರ ಆರೋಗ್ಯಪೂರ್ಣ 
ಬಾಲ್ಯಕ್ಕೆ ಅದರ ಅತ್ಯಂತ ಹತ್ತಿರದ ಪರಿಸರದ ಪ್ರಭಾವ ತುಂಬಾ 
ಮಹತ್ವ ಪೂರ್ಣವಾದುದು ಎಂಬುದನ್ನು ಪ್ರತಿಜಂಜಸುತ್ತವೆ. ಮಕ್ಕಳು 
ಗರಿಷ್ಠ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಹೊಂದುವ ಹಾಗೆ ಅವರಿಗೆ 
ನೆರವಾಗುವುದು ಪಾಲಕರ ಮತ್ತು ಶಿಕ್ಷಕರ ಅತ್ಯಂತ ಪ್ರಮುಖ 
ಜವಾಬ್ದಾರಿಯಾಗಿದೆ. ಎಲ್ಲಾ ವಯಸ್ಸಿನ ಹಾಗೂ ತರಗತಿಯ ಮಕ್ಕಳ, 
ವಿಶೇಷವಾಗಿ ಬಾಲ್ಯದ ಆರಂಭಕ ವರ್ಷಗಳಲ್ಪ್ಲರುವ ಮಕ್ಷಳ ಒಟ್ಬಾರೆ 
ಆರೋಗ್ಯ ಹಾಗೂ ಸ್ವಾಸ್ಟ್ಯವು ಚೆನ್ನಾಗಿರುವಂತೆ ಮೋಡಿ- 
ಕೊಳ್ಳುವುದರಲ್ಲಿ ಶಿಕ್ಷಕರ ಪಾತ್ರವು ಮಹತ್ತರವಾದುದು. ಆರಂಭಕ 
ವರ್ಷಗಕಲ್ಲ ಮಕ್ಕಳಗೆ ಶಿಕ್ಷಣವೆಂದರೆ, ಅವರ ಸಮರ್ರ ಬೆಳವಣಿಗೆ- 
ಯಾಗುವಂತೆ ನೋಡಿಕೊಳ್ಳುವುದು. ಪ್ರತಿಯೊಂದು ಮಗುವೂ 
ಅನನ್ಯವಾದ ಗತಿಯಲ್ಲ ಬೆಳವಣಿಗೆ ಹೊಂದುವುದರಿಂದ ಮತ್ತು 
ವ್ಯಕ್ತಿವಿಶಿಷ್ಠ ಭನ್ನತೆಗಳು ಇರುವುದರಿಂದ ಯಾವುದೇ ಮಗುವಿನ 


ಬೆಳವಣಿಗೆಯಲ್ಲ ವಿಕಂಬಗತಿ ಅಥವಾ ಬೆಳವಣಿಗೆಯ ಯಾವುದೇ 
ಕ್ಷೇತ್ರದಲ್ಲ ಸಾಧಾರಣವಲ್ಲದ ವರ್ತನೆ ಕಂಡುಬಂದಲ್ಲ ಅದನ್ನು 
ಗಮನಿಸಿ, ಸಕಾಅಕ ನೆರವು ದೊರೆಯುವಂತೆ ಮಾಡಲು ತಜ್ಞರ 
ಸಲಹೆಯನ್ನು ಪಡೆಯುವುದು ಅತ್ಯಂತ ಮುಖ್ಯವಾಗಿದೆ. ಇವು 
ಸೂಕ್ಷ. ಚಿಂತನಶೀಲ ಹಾಗೂ ಎಲ್ಲರನ್ನೂ ಒಳಗೊಂಡು 
ಮುನ್ನಡೆಸುವಂತಹ ಶಿಕ್ಷಕ/ಕ ತೆಗೆದುಕೊಳ್ಳಬಹುದಾದ ಕ್ರಮಗಳು 


ನಿಮ್ಮ ವಿದ್ಯಾರ್ಥಿಗಳನ್ನು ಅರಿಯುರಿ 

ಮನೆಂಯು ನಂತರದಲ್ಲ ಮಕಳು ಗರಿಷ್ಠ ಸಮಯವನ್ನು 
ಕಕೆಯುವುದು ಶಾಲೆಯಲ್ಲಯೇ. ಮಗುವಿಗೆ ಯಾವುದಾದರೂ 
ತೀವ್ರ ಕಾಯುಲೆ/ ಕಾಲುಲೆಗಳು ಇತ್ತೇ ಅಥವಾ ಇದ್ದವೇ. 
ಹುಟ್ಟಿನಿಂದಲೂ ಅದು ಯಾವುದಾದರೂ ಸಮಸ್ಯೆಯಿಂದ 
ಬಕಲುತ್ತಿದೆಯೇ ಮತ್ತು ಶಾಲೆಯಿಂದ ಹೊರಗೆ ಮಗುವಿನ 
ಬದುಕಿನಲ್ತ್ಲ ಏನಾದರೂ ಪದೇಪದೇ ಸಂಭವಿಸುತ್ತಿದೆಯೇ 
ಎಂಬುದನ್ನು ತಿಆಯಲು ಒಬ್ಬ ಶಿಕ್ಷಕನಾ(ಕಾ)ಗಿ, ಪ್ರತಿಯೊಂದು 
ಮಗುವಿನ ಹಿನ್ನೆಲೆ ಮತ್ತು ವೈದ್ಯಕೀಯ / ಚಿಕಿತ್ಸೆಯ 
ಮಾಹಿತಿಯನ್ನು ಅರಿತಿರುವುದು ತು೦ಬಾ ಮುಖ್ಯವಾಗುತ್ತದೆ. ಚಿಕ್ಕ 
ಮಕ್ಷಳ ಶಿಕ್ಷಕರಾಗಿ. ಮಗುವಿನ ಕೌಟುಂಬಕ ಹಿನ್ನೆಲೆ, ಪಾಲಕರ 
ಉದ್ಯೋಗ, ಮನೆಯಲ್ಲ ಅವರು ಮಕ್ಕಳೊಂದಿಗೆ ಎಷ್ಟು 
ಸಮಯವನ್ನು. ಯಾವ ರೀತಿಯಲ್ಲ ಕಳೆಯುತ್ತಾರೆ, ಶಾಲೆಯ 
ನಂತರ ಮಗುವಿನ ನಿತ್ಯದ ಚಟುವಟಕೆಗಳೇನು ಮುಂತಾದ 
ಮಾಹಿತಿಗಳನ್ನು ಕೂಡ ಹೊಂದಿರಬೇಕಾದುದು ಅತಿ ಮುಖ್ಯ. 30- 
40 ಮಕ್ಕಳರುವ ಪ್ರತಿಯೊಂದು ತರಗತಿಯಲ್ಲ ಇದೊಂದು 
ಸವಾಲಾಗಿ ಕಾಣಿಸಬಹುದು. ಆದರೆ ಮಗು ಮತ್ತು ಅದರ 
ಕುಟುಂಬದ ಕುರಿತಾದ ಮಾಹಿತಿಯು ಮಗುವಿನ ದಿನನಿತ್ಯದ 
ವರ್ತನೆ ಮತ್ತು ಪ್ರಗತಿಯನ್ನು ಗ್ರಹಿಸಲು. ಅರ್ಥಮಾಡಿಕೊಳ್ಳಲು 
ಶಿಕ್ಷಕರಿಗೆ ನೆರವಾಗುತ್ತದೆ. ಇಂತಹ ವೈದ್ಯಕೀಯ ಮಾಹಿತಿಗಳು 
ಶಿಕ್ಷಕರಿಗಿದ್ದರೆ ಅಸಹಜ. ತುರ್ತು ಕಾಳಜ ನೀಡಬೇಕಾದ ಯಾವುದೇ 
ಲಕ್ಷಣಗಳು ಮಗುವಿನಲ್ಲ ಕಂಡುಬಂದರೆ ಅದನ್ನು ಗುರುತಿಸಲು 
ಸಹಾಯವಾಗುತ್ತದೆ. 


ಗಮನಿಸುವುದು 

ಶಿಕ್ಷಕರಾಗಿ, ತರಗತಿಯಲ್ಲ ನಡೆಸಲಾಗುವ ವಿವಿಧ ಚಟುವಟಕೆಗಳ 
ಮೂಲಕ ಪ್ರತಿಯೊಂದು ಮಗುವನ್ನೂ ಗಮನಿಸುವುದು ಬೋಧನೆ- 
ಕಲಅಕೆಯ ಪ್ರಕ್ರಿಯೆಯಲ್ಲ ಅತಂತ ಮುಖ್ಯವಾದ ಪರಿಪಾಠ. 
ಅವಲೋಕನದ ಅವಧಿಯಲ್ಲ. ಮಗುವಿಗಿರುವ, ಕಲಸಿದ ನಿರ್ದಿಷ್ಟ 
'ವಿಷಯವಸ್ತು'ವಿಗೆ ಪ್ಲಂದಿಸುವ ಶಕ್ತಿ ಮತ್ತು ಶೈಕ್ಷಣಿಕ ಸಾಮರ್ಥ್ಯದ 
ಹೊರತಾಗಿ, ಅದರ ಮನಸ್ಥಿತಿ, ವಿವಿಧ ಚಟುವಟಕೆಗಳ ಮೇಲೆ 
ಗಮನವನ್ನು ಕೇಂದ್ರೀಕರಿಸುವ, ಸೂಚನೆಗಳನ್ನು ಅನುಸರಿಸುವ, 
ಎಲ್ಲರೊಂದಿಗೆ ಬೆರೆಯುವ ಮತ್ತು ಕಣ್ಣಲ್ಲ ಕಣ್ಣಿಟ್ಟು ನೋಡುವ. ತನ್ನ 


ಕೋಪತಾಪಗಳನ್ನು, ಅನೈಚ್ಛಕ ಚಲನೆಗಳನ್ನು (Involuntary 
Movements) ನಿಭಾಯುಸುವ, ಕೆಲವು ಪುನರಾವರ್ತನೆಗಳಕೊಂದಿಗೆ 
ರಹಿಸುವ, ತನ್ನು ಸುತ್ತಅನ ಅಂಶಗಳನ್ನು ಅರ್ಥಮಾಡಿಕೊಳ್ಳುವ. 
(Perceive spatial aspects) ಭಾಷೆ ಮತ್ತು ತಾರ್ಕಿಕತೆಯ 
ಸಾಮರ್ಥ್ಯ ಮೊದಲಾದ ಕೆಲವು ಅಂಶಗಳು ಮಗುವಿನ ಸಮಗ್ರ 
ಬೆಳವಣಿಗೆಯ ಬಹುಮುಖ್ಯ ಸೂಚಕಗಳಾಗುತ್ತವೆ. 


ಬೆಳವಣಿಗೆಯ ಹಂತಗಳ ಬಣ್ಣೆ ಒಳನೋಟವನ್ನು ಪಡೆದು- 
ಕೊಳ್ಳುವುದು 


ಮಕ್ಷಳೊಂದಿಗೆ ಕೆಲಸ ಮಾಡಿ ಸಾಕಷ್ಟು ಅನುಭವವಿರುವ ಹಾಗೂ 
ಶಿಕ್ಷಣದ ಸಿದ್ದಾಂತಗಳ ಜ್ಞಾನವನ್ನು ಹೊಂದಿರುವ ಶಿಕ್ಷಕರು. ವಿಭಿನ್ನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


52 


ವಯೋಗುಂಪುಗಕಲ್ಪರುವ-ಕನಿಷ್ಠಪಕ್ಷ ಒಂದೆರಡು ವರ್ಷಗಳ ಕಾಲ 
ತಾನು ಪಾಠಮಾಡಿದ ತರಗತಿಗಳಲ್ಲನ ಮಕ್ಕಕ ಬೆಳವಣಿಗೆಯ 
ಹಂತಗಳನ್ನು ಚೆನ್ನಾಗಿ ತಿಆದಿರಬಲ್ಲರು. ಹೀಗೆ ವಿಕಾಸಾತ್ಮಕ 
ಅಭವೃದ್ಧಿ ಮತ್ತು ದೈಹಿಕ. ಪರಿಕಲ್ಪನಾತ್ಮಕ ಹಾಗೂ 
ಸಾಮಾಜಕವಾಗಿ ತೊಡಗಿಕೊಳ್ಳುವಂಥ ವಿವಿಧ ಚಟುವಟಕೆಗಳಕಲ್ಲ 
ಮಕ್ಕಳು ಹೊಂದಿರುವ ಕಾರ್ಯಸಾಮರ್ಥ್ಯವನ್ನು ಅರಿತು- 
ಕೊಳ್ಳುವುದರಿಂದ, ಯಾವುದೇ ಮಗುವಿನಲ್ಲ ಕಂಡುಬರುವ 
ಸಾಮಾನ್ಯ ರೀತಿಗೆ ಹೊರತಾದ, ಸಕಾರಾತ್ಮಕವಾದ ಮತ್ತು 
ಸುಧಾರಿತ ಬೆಳವಣಿಗೆಯನ್ನು ಅಥವಾ ವಿಳಂಬವನ್ನು ಗ್ರಹಿಸಿ, 
ಅರ್ಥಮಾಡಿಕೊಳ್ಳಲು ಶಿಕ್ಷಕರಿಗೆ ಸಾಧ್ಯವಾಗುತ್ತದೆ. ಮಗುವಿನಲ್ತ 
ಸತತವಾಗಿ ಕಾಣಿಸಿಕೊಳ್ಳುವ. ಸಾಮಾನ್ಯವಲ್ಲದ ಯಾವುದೇ ರೀತಿ- 
ವಿಧಾನವನ್ನು ಗಮನಿಸಲು. ಅದರ ವ್ಯಕ್ತಿಗತ ಬೆಳವಣಿಗೆಯನ್ನು 
ಹೀಗೆ ಸೂಕ್ಷವಾಗಿ ಅರ್ಥಮಾಡಿಕೊಳ್ಳುವುದು ಶಿಕ್ಷಕರಿಗೆ ಅತ್ಯಂತ 
ಮುಖ್ಯು. 


ದಾಖಲಅಸುವುದು 
ಅವಲೋಕನದ ನಂತರದ ಮುಖ್ಯ ಹೆಜ್ಜೆಯೆಂದರೆ, ಮಕ್ಕಳು 
ಶಾಲೆಯಲ್ಲ ಕೈಗೊಂಡ ಕಾರ್ಯಚಟುವಟಕೆಗಳನ್ನು 


ದಾಖಅಸುವುದು. ಉದಾಹರಣಿಗೆ, ಮಗುವಿನ ದಿನಚರಿಯಲ್ಲ 
ಶಿಕ್ಷಕರು ಗಮನಿಸಿದ ನಿರ್ದಿಷ್ಟ ಸಂಗತಿಗಳನ್ನು ದೃಷ್ಟಾಂತದ 


ರೂಪದಲ್ಲಿ ದಾಖಅಸುವುದನ್ನು (Anecdotal Records) 
ಉಪಯುಕ್ತ ವಿಧಾನವೆಂದು ಪರಿಗಣಿಸಲಾಗಿದೆ. ಶಿಕ್ಷಕರ ದೈನಂದಿನ 
ಅವಲೋಕನದ ಅಥವಾ ವಿಶೇಷವಾಗಿ ಘಟಸಿದ ಸಂಗತಿಗಳ 
ಕುರಿತಾದ ನಿಯಮಿತ ಟಪ್ಪಣಿಗಳು ಮಗುವಿಗಿರಬಹುದಾದ 
ತೊಂದರೆಗಳತ್ತ ಗಮನವನ್ನು ಜರುವಂತೆ ಮಾಡಬಹುದು. 
ಉದಾಹರಣೆಗೆ. ಮಗು ಸತತವಾಗಿ ಕಣ್ಣಿಗೆ ಕಣ್ಣಿಟ್ಟು ನೋಡುವುದನ್ನು 
ತಪ್ಪಿಸುವುದು, ಅನೈಚ್ಛಕ, ಅಸಹಜ ಚಲನೆಗಳನ್ನು 
ಪುರಾವರ್ತಿಸುವುದು (Repeated involuntary Movements) 
ಅಥವಾ ಮಗುವಿನ ಅತ ಪಠ್ಯದಲ್ಲನ ವಿನ್ಯಾಸಗಳು ಡಿಸ್ಟೆಕ್ಷಿಯಾ 
ತೊಂದರೆಯ ಸೂಚನೆಯನ್ನು ನೀಡಬಹುದು. ಬೆಳವಣಿಗೆಯ 
ಪರಿಶೀಲನಾ ಪಣ್ಣ (Checklist). ಪ್ರತಿಯೊಂದು ಮಗುವಿನ ಕಾರ್ಯ 
ಚಟುವಟಕೆಯನ್ನೂ ಒಳಗೊಂಡ ಖಾತೆವಿವರ ಮುಂತಾದ 
ದಾಖಲೆಯ ಇನ್ನಿತರ ಪ್ಲರೂಪಗಳು ಕೂಡ ಮಗುವಿನ ಬೆಳವಣಿಗೆ 
ಮತ್ತು ಪ್ರಗತಿಯಲ್ಲನ ವಿನ್ಯಾಸಗತಿಗಳನ್ನು ನೋಡಲು ಉಪಯುಕ್ತ 
ಪುರಾವೆಗಳಾಗಿವೆ. 


ಹಂಚಿಕೊಳ್ಳುವುದು ಮತ್ತು ಪಾಲುದಾರರಾಗುವುದು 

ಶಿಕ್ಷಕರ ವೈಯಕ್ತಿಕ ಅವಲೋಕನವು, ಮಗುವಿನ ಸಾಮರ್ಥ್ಯ. 
ಬೆಳವಣಿಗೆಯ ಶ್ರೇಕಿಯಲ್ಲನ ಯಾವ ಯಾವ ಅಂಶಗಳಲ್ಲ ಹೇಗಿದೆ 
ಎನ್ನುವುದನ್ನು ಗುರುತಿಸಲು ಆರಂಭ ಜಂದುವಾಗಿರುತ್ತದೆ. ಒಬ್ಬ 
ಶಿಕ್ಷಕರು ಏನನ್ನು ಗಮನಿಸಿದ್ದಾರೋ ಅದು ಆ ಸಂದರ್ಭಕ್ಷಷ್ಟೇ 
ವಿಶಿಷ್ಠವಾಗಿರುವ ಸಾಧ್ಯತೆ ಯಾವಾಗಲೂ ಇದೆ. ಮಗುವು 
ಸತತವಾಗಿ ಅದೇ ಮಾದರಿಯನ್ನು ಪ್ರದರ್ಶಿಸುತ್ತದೆ ಎಂದು ಹೇಳಲು 
ಸಾಧ್ಯವಿಲ್ಲ. ಶಿಕ್ಷಕರು ತಾವೊಬ್ಬರೇ ಕೈಗೊಂಡ ಮಕ್ಷಳ ಕುರಿತಾದ 
ಅವಲೋಕನವನ್ನು, ಅಂದರೆ ಗಮನಕ್ಕೆ ಬಂದ ನಿರ್ದಿಷ್ಟ ಅಂಶಗಳು, 
ಕಾಳಜಯ ಸಂಗತಿಗಳು ಅಥವಾ ಧನಾತ್ಮಕ ಅಂಶಗಳನ್ನು ಇತರ 
ಶಿಕ್ಷಕರು ಅಥವಾ ಶಿಕ್ಷಕರ ಗುಂಪಿನೊಂದಿಗೆ ಹಂಚಿಕೊಳ್ಳುವುದರಿಂದ 
ಇತರ ಸಂದಭ್ಭ್ಧಗಳಗೆ ಅನುಗುಣವಾಗುವಂತೆ ಅದಾಗಲೇ 
ಗಮನಿಸಲಾದ ವರ್ತನೆಯನ್ನು ದೃಢೀಕರಿಸಲು ನೆರವಾಗುತ್ತದೆ. 
ಘಟನೆಯೊಂದಕ್ಕೆ ಮಗುವಿನ ಪ್ರತಿಕ್ರಿಯೆಯನ್ನು ಅಥವಾ ಮಗುವಿನ 
ವಿವಿಧ ವಿಷಯ ಹಂತಗಳ ಬೆಳವಣಿಗೆಯ ವಿನ್ಯಾಸಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಸಾಮೂಹಿಕವಾಗಿ ಅರ್ಥಮಾಡಿಕೊಳ್ಳುವುದು ಶಿಕ್ಷಕರ ಗುಂಪಿಗೆ 
ವಿವಿಧ ಹಂತಗಳಲ್ಲ ಉಪಯುಕ್ತವಾಗಿರುತ್ತದೆ : 


ಮಗುವಿನ ಸ್ಥಿತಿಯನ್ನು ನಿಬರವಾಗಿ ತೀರ್ಮಾನಿಸಲು (ಇದು 
ತಾತ್ಲಾಅಕ ವಿದ್ಯಮಾನವೇ ಅಥವಾ ತುರ್ತು ಗಮನವನ್ನು 
ನೀಡಬೇಕಾದಂತಹುಡೆಲ). 


ಮಗುವಿಗೆ ತಮ್ಮದೇ ಮಟ್ಟದಲ್ಲಿ ನೆರವಾಗಲು ಸಹಯೋಗ 
ನೀಡುವುದು. ಉದಾಹರಣೆಗೆ, ಶೈಕ್ಷಣಿಕ ನೆರವು. ಮಕ್ಷಳು 
ಹೇಳುವುದನ್ನು ಆಲಅಸುವುದು. ವ್ಯಕ್ತಿನಿರ್ದಿಷ್ಟ ಕಾರ್ಯಕ್ರಮಗಳು 
ಮತ್ತು ವಿಭಿನ್ನ ಬೋಧನಾ ವಿಧಾನವನ್ನು ಯೋಜಸುವುದು. 


ಮನೆಯಲ್ಲ ಸತತವಾಗಿ ಕಂಡುಬಂದ ಯಾವುದೇ ವರ್ತನೆ, 
ಮಾದರಿಯ ಕುರಿತಾಗಿ ಪಾಲಕರೊಂದಿಗೆ ಚರ್ಚಿಸುವುದು. ಮುಂದೆ 
ಯಾವುದಾದರೂ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ 
ಎಂದಾದರೆ, ಅವುಗಳನ್ನು ಎಲ್ಲ ಹೇಗೆ ಕೈಗೊಳ್ಳಬೇಕು ಎಂಬುದನ್ನು 
ನಿರ್ಧರಿಸುವುದು. 


ವೈಕಲ್ಯಕ್ತೆ ಸಂಬಂಧಿಸಿದಂತೆ ಯಾವುದೇ ತರಹದ ಕೆಲಸವನ್ನು 
ಕೈಗೊಳ್ಳುವುದಾದರೂ ಅದು ಸಾಮೂಹಿಕ ಪ್ರಯತ್ನವಾಗಿರಬೇಕು. 
ಒಂದು ನಿರ್ದಿಷ್ಟ ಹಂತದ ನಂತರ ಪಾಲಕರು ಮತ್ತು ಶಿಕ್ಷಕರು ತಮ್ಮ 
ವೈಯಕ್ತಿಕ ಮಟ್ಟದಲ್ಲ ಮಾಡುವ ಕೆಲಸಗಳು ಪರಿಣಾಮಕಾರಿ- 
ಯಾಗದೇೇ ಇರುವ ಸಾಧ್ಯತೆಯುದೆ. ಮಗುವಿನ ವರ್ತನೆ, 
ಕಾರ್ಯಕ್ಷಮತೆ ಇತ್ಯಾದಿಗಳಗೆ ಸಂಬಂಧಿಸಿದಂತೆ ಯಾವುದೇ 
ಗಂಭೀರ ತೊಂದರೆ ಇರುವುದು ಗುರುತಿಸಲ್ಪಟ್ಟ ಮೇಲೆ ಮಗುವಿಗೆ 
ನೆರವಾಗುವ ನಿಟ್ಟನಲ್ಲ ಪಾಲಕರು ಮತ್ತು ಶಿಕ್ಷಕರು ಒಬ್ದಾಗಿ ಕೆಲಸ 
ಮಾಡುವುದು ಅತ್ಯಂತ ಮುಖ್ಯವಾಗುತ್ತದೆ. ಜೊತೆಗೆ, ಮಗುವಿಗೆ 
ಚಿಕಿತ್ಸೆ ಅಥವಾ ಥೆರಪಿಂಯೆನ್ನು ನೀಡುವ ಶಿಶುವೈದ್ಧರು 
(Paediatricians), ಫಿಸಿಯೋಥೆರಪಿಸ್ಟ್‌ಗಳು. ವಾಕ್‌ ಚಿಕಿತ್ಸಕರು 
ಮತ್ತು ಔದ್ಯೋಗಿಕ ಚಿಕಿತ್ಸಕರು (Speech and occupational 
therapists), ಹಿರಿಯ ಮಕ್ಕಳಗೆ ವೃತ್ತಿ ಶಿಕ್ಷಕರು ಇತ್ಯಾದಿ 
ವೃತ್ತಿಪರರವರೆಗೂ ಕೂಡ ಈ ಪಾಲುದಾರಿಕೆಯು ವಿಸ್ತರಿಸಿಕೊಳ್ಳ- 
ಬೇಕಾಗುತ್ತದೆ. ಶಿಕ್ಷಕರ ಗುಂಪಿನ ಸಾಮೂಹಿಕ ಪ್ರಯತ್ಕಕ್ಷೆ ರಮಾಳ 
ಪ್ರಕರಣವು ಒಳ್ಳೆಯ ಉದಾಹರಣೆಯಾಗಿದೆ. ಅವಳ ಶ್ರವಣ ಶಕ್ತಿಯ 
ನಷ್ಟವನ್ನು ಹೋಗಲಾಡಿಸಲು ನೆರವಾಗುವುದಕ್ಗಾಗಿ ಸಮಸ್ಯೆಯನ್ನು 
ಗುರುತಿಸುವುದರಿಂದ ಆರಂಭಸಿ, ಸಂಬಂಧಿಸಿದ ಎಲ್ಲರೊಡನೆ 
ಪಾಲುದಾರಿಕೆಯಲ್ಪ ಒಟ್ದಾಗಿ ಕೆಲಸ ಮಾಡಿದ್ದರು. 


ಸಂಪರ್ಕಜಾಲ ಮತ್ತು ಪರಾಮರ್ಪನೆ 

ವೈಕಲ್ಯ ಅಥವಾ ಅದಕ್ಕೆ ಸಂಬಂಧಿಸಿದ ಸಂಗತಿಗಳ ನಿರ್ವಹಣಿಯಲ್ಲ 
ತಜ್ಞರನ್ನು ಸಂಪರ್ಕಿಸುವುದು ಅತ್ಯಂತ ಮುಖ್ಯವಾದದ್ದು. ಮಕ್ಕಳನ್ನು 
ಗಮನಿಸುವವರಲ್ಪ ಅತ್ಯಂತ ನಿಕಟವಾಗಿರುವವರು ಶಿಕ್ಷಕರಾಧ್ದರಿಂದ 
ಪಾಲಕರ ಮೇಲೂ ಅವರ ಪ್ರಭಾವ ತುಂಬಾ ಇರುತ್ತದೆ. 
ಮಗುವೊಂದಕ್ಕೆ ಅಂತಹ ಅಗತ್ಯ ಬದ್ಧ ಸಂದರ್ಭದಲ್ಲ ನೆರವು 
ಪಡೆಂಖುಲು ಸಾಧ್ಯವಾಗುವಂತೆ ವೃತ್ತಿಪರರ ಸಂಪಕರ್ಹ- 
ಜಾಲವೊಂದನ್ನು ಶಿಕ್ಷಕರು ಮತ್ತು ಶಾಲೆಗಳು ಹೊಂದಿರಬೇಕು. ಈ 
ಸಂಪರ್ಕಜಾಲವು ವಿವಿಧ ತರಹದ ವೈಕಲ್ಯವನ್ನು ಹೊಂದಿರುವ 
ಮಕ್ಷಳಗೆ ಲಭ್ಯವಿರುವ ಯಾವುದೇ ನಿರ್ದಿಷ್ಟ ಸೌಲಭ್ಯ, 
ಅನುಕೂಲತೆಗಳನ್ನು ಪಡೆದುಕೊಳ್ಳುವಲ್ಲ ಕೂಡ ಶಿಕ್ಷಕರು ಮತ್ತು 
ಪಾಲಕರಿಗೆ ಉಪಯುಕ್ತವಾಗುತ್ತದೆ. ಒಂದೊಮ್ಮೆ ಆಶಾಳನ್ನು 
ಸ್ಥಳೀಂರು ಶಾಲಾ ಶಿಕ್ಷಕರು, ಅಂಗನವಾಡಿ ಕೇಂದ್ರದ 


ಕಾರ್ಯಕರ್ತರು ಅಥವಾ ಆರೋಗ್ಯ ಕ್ಷೇತ್ರದ ವೃತ್ತಿಪರರು 
ಗುರುತಿಸಿದ್ದರೆ. ಅವಳು ತನ್ನ ಜೀವನದ ಅತ್ಯಮೂಲ್ಯವಾದ 
ಹನ್ನೊಂದು ವರ್ಷಗಳನ್ನು ತೊಟ್ಟಲಲ್ಲ ಮಲಗಿ ಕಳೆಯ- 
ಬೇಕಾಗುತ್ತಿರಆಲ್ಲ. ರಮಾಳ ವಿಷಯದಲ್ಪ್ಲ, ಅವಳು ಮಾತನಾಡುವ 
ಸಾಮರ್ಥ್ಯ ಮತ್ತು ಭಾಷೆಯನ್ನು ಮರಳ ಪಡೆಯುವಲ್ಲ. ತನ್ನು 
ಸುತ್ತಮುತ್ತಅನ ಜಗತ್ತನ್ನು ಅರ್ಥಮಾಡಿಕೊಂಡು ಅದರಲ್ಲಿ 
ತೊಡಗಿಕೊಳ್ಳುವಲ್ಲ ಮೇಅನ ಎಲ್ಲಾ ಅಂಶಗಳ ಪಾತ್ರವಿದೆ. ಅವಳು 
ಸ್ರತಂತ್ರಕಾಗಬಹುದಾದ ಹಾಗೂ ಮುಂದುವರೆದು ಸಮಾಜಕ್ಕೆ 
ಕೊಡುಗೆ ನೀಡುವಂತಹ ಸದಸ್ಯಳಾಗುವಂತಹ ಸಾಧ್ಯತೆಯನ್ನು 
ಅವು ತೆರೆದು ತೋರಿದವು. ನಲವತ್ತು ಮಕ್ಕಳರುವ ಒಂದು 
ತರಗತಿಯಲ್ಲ ಬಹುಶಃ ಒಬ್ಬ ವಿದ್ಯಾರ್ಥಿ/ನಿಯು (ಅಥವಾ ಒಬ್ಬರೂ 
ಇಲ್ಲ ಒಂದಲ್ಲ ಒಂದು ರೀತಿಯ ವಿಕಂಬಗತಿಯನ್ನು ಹೊಂದಿರ- 
ಬಹುದು. ಆದರೆ ಆ ಒಂದು ಮಗುವೂ ಕೂಡ ಸೂಕ್ತ ಸಮಯದಲ್ತ 
ಅಗತ್ಯವಾದ ಗಮನವನ್ನು ಪಡೆದುಕೊಳ್ಳುವುದು ಹಾಗೂ ಆ 
ಮಗುವಿಗೆ ನೆರವಾಗುವ ದೃಷ್ಟಿಯಿಂದ ಕುಟುಂಬಕ್ಕೆ ಅಗತ್ಯ 


ಮಾರ್ಗದರ್ಶನವು ಸಿಗಬೇಕಾದದ್ದು ಅತಿ ಮುಖ್ಯ. ಶಿಕ್ಷಕರಾಗಿ ವಾವು 
ಮಕ್ಕಳ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿಯನ್ನು ಹೊಂದಿದ್ದೇವೆ. 
ಈ ನಿಟ್ಟನಲ್ಲ ಪ್ರತಿಯೊಂದು ಮಗು ಹಾಗೂ ಅದರ ಬೆಳವಣಿಗೆ, 
ಪ್ರಗತಿಯು ಮುಖ್ಯವಾಗಿರುತ್ತದೆ. ವಿದ್ಯಾರ್ಥಿ ಶಿಕ್ಷಕ ಅನುಪಾತವು 
ಹೆಚ್ಚಿರುವ ತರಗತಿಗಳುಳ್ಳ ನಮ್ಮ ಸಂದರ್ಭದಲ್ಲ ವೈಯಕ್ತಿಕ ಗಮನ 
ಹಾಗೂ ಕಾಳಜಗಳು ಸವಾಲಾಗಿ ಕಾಣಬಹುದು. ಆದರೆ ಅವು 
ಅಸಾಧ್ಯವೇನಲ್ಲ. ಅವಲೋಕನಪೀಲ, ಚಿಂತನಶೀಲ ಹಾಗೂ 
ಕ್ರಿಯಾಶೀಲರಾದ ಶಿಕ್ಷಕ/ಕಿಯೊಬ್ಬರು ಶಾಲೆಯ ಬೆಂಬಲದೊಂದಿಗೆ 
ಸಕಾಲಅಕ ನೆರವನ್ನು ನೀಡುವುದರ ಮೂಲಕ ಮಗುವಿನ ಬದುಕನಲ್ಲ 
ಅದ್ಭುತ ಬದಲಾವಣೆಗಳನ್ನು ತರಬಲ್ಲರು. ತಮ್ಯ ಪರಿಸರದಲ್ಲರುವ 
ಜನರೆಲ್ಲರಲ್ಲೂ ಪ್ರಬಲವಾದ ಸಾಮೂಹಿಕ ಇಚ್ಛಾಶಕ್ತಿ ಇದೆ 
ಎಂದಾದಲ್ಲ ರಮಾ ಮತ್ತು ಆಶಾಳಂತಹ ಎಲ್ಲ ಮಕ್ಕಳೂ ನೆರವನ್ನು 
ಪಡೆಯಬಲ್ಲರು ಮತ್ತು ನಾವೆಲ್ಲರೂ ಸೇರಿ ಅಂತಹ ಪರಿಸರವನ್ನು 
ಸೃಷ್ಟಿಸಲೇಬೇಕಿದೆ. 


i https://www.merriam-webster.com/dictionary/cretinism Retrieved 4 November 2019. 


* ಗೌಪ್ಯತೆಯನ್ನು ಕಾಪಾಡಲು ಹೆಸರನ್ನು ಬದಲಾಯುಸಲಾಗಿದೆ. 


ಕಿನ್ನರಿ ಪಾಂಡ್ಯ ಅವರು ಅಜೀಂ ಪ್ರೇಮ್‌ಜ ಯುನಿವರ್ಸಿಟಯಲ್ಲ ಶಿಶು ಅಭವೃದ್ಧಿ ಮತ್ತು ಆರಂಭಕ ಬಾಲ್ಯ ಶಿಕ್ಷಣ ವಿಷಯವನ್ನು 
ಬೋಧಿಸುತ್ತಾರೆ.ಅವರು ಆರಂಭಕ ಬಾಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ಕೈಗೊಳ್ಳುವ ಹಲವಾರು 
ಸಾರ್ವಜನಿಕ ವ್ಯವಸ್ಥೆಯ ಉಪಕ್ರಮಗಳಗೆ ಕೊಡುಗೆ ನೀಡುತ್ತಾರೆ. kinnari@apu.edಟ.in ಮೂಲಕ ಅವರನ್ನು ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


KX) 


